ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


42 

ಶ್ರೀ ಟಿ.ಎ.ಶರವಣ 

02.03.2020 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು 


ಪ್ರಶ್ನೆಗಳು ಉತ್ತರಗಳು 

ರಾಜ್ಯದಲ್ಲಿ ಕಳೆದ 05 ವರ್ಷಗಳ ರಾಜ್ಯದಲ್ಲಿ ಕಳೆದ 05 ವರ್ಷಗಳ ಅಂಕಿ] 

ಲಿಂಗಾನುಪಾತದ ಅಂಕಿಅಂಶಗಳನ್ನು | ಅಂಶಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 

| ನೀಡುವುದು ಮತ್ತು ವರ್ಷದಿಂದ[ ಬಸಿಯುತ್ತಿರುವ  ಲಿಂಗಾನುಪಾತವನ್ನು 

ವರ್ಷಕ್ಕೆ ಕುಸಿಯುತ್ತಿರುವ | ತಡಿಯಲು ಸರ್ಕಾರವು ಈ ಕೆಳಗಿನಂತೆ 

ಲಿಂಗಾನುಪಾತ ತಡೆಯಲು ಸರ್ಕಾರವು ಕಮಗಳನು. ಕೆಗೊಂಡಿದೆ: 

ಕೈಗೊಂಡಿರುವ ಕ್ರಮಗಳೇನು? ಫಸ 

* ಪಿಸಿ & ಖಿ.ಎವ್‌.ಡಿ.ಟಿ. (Pre 

Conception and Pre Natal 
Diagnostic Techniques Act) 
ಕಾಯ್ದೆಯ ಕುರಿತು ೩A! India Radio, 
ಖಾಸಗಿ ರೇಡಿಯೋ, ಖಾಸಗಿ ಟಿವಿ. 


ಮಾಧ್ಯಮ ಹಾಗೂ ಸಿನಿಮಾ ಮಂದಿರಗಳ 
ಮುಖಾಂತರ ಜನ ಸಾಮಾನ್ಯರಲ್ಲಿ ಅರಿವು 
ಮೂಡಿಸಲಾಗುತಿದೆ. 


*e “ಬಾಲಿಕಾ” Onಗline submission of 


F-Form ತಂತ್ರಾಂಶ ಜಾರಿಯಲ್ಲಿದ್ದು, 
ಆವ್‌ ಲೈನ್‌ ಮುಖಾಂತರ ಕಡ್ಡಾಯವಾಗಿ 
ಎಲ್ಲಾ ಸ್ಕಾ ನಿಂಗ್‌ ಸೆಂಟರ್‌ಗಳು 
ನೋಂದಣಿಯಾಗಿದ್ದು, F-Form ಗಳನ್ನು 
ಸಲ್ಲಿಸುತ್ತಿದ್ದಾರೆ. | 


* ಆರು ಪಾಸಿಕ್ಕೂಷನ್‌ ವಿಭಾಗೀಯ ಮಟ್ಟದ 
ಸರ್ಕಾರಿ ಅಭಿಯೋಜಕರು ಮತ್ತು ಸಹಾಯಕ 
ಸರ್ಕಾರಿ ಅಬಭಿಯೋಜಕರಿಗೆ ಪಿಸಿ & 
ಪಿ.ಎನ್‌.ಡಿ.ಟಿ. ಕಾಯ್ದೆಯ ಕುರಿತು ಅರಿವು 
ಮೂಡಿಸುವ ಕಾರ್ಯಗಾರ ನಡೆಸಲಾಗಿದ್ದು, 
ಕಲ್ಬುರ್ಗಿ ವಿಭಾಗೀಯ ಮಟ್ಟದ ಕಾರ್ಯಗಾರ 
ನಡೆಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. 

* ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಜಿಲ್ಲಾ 
ಅಧಿಕಾರಿಗಳಿಗೆ ಪಿ.ಸಿ & 

.ಡಿ.ಟಿ. ಕಾಯ್ದೆಯ ಕುರಿತು ಅರಿವು 


ಆ) 


ಇ) 


ಪ್ರಕರಣಗಳಿಗೆ ಸಂಬಂಧಿಸಿದಂತೆ 


2085ರಿಂದ 2018ರವರೆಗಿನ 
ಇಲಾಖೆಯ ವರದಿಯನುಸಾರ 
ಗರ್ಭಪಾತ ಪ್ರಕರಣಗಳ ಸಂಖ್ಯೆ ಎಷ್ಟು 


ಇದುವರೆವಿಗೂ 
ಮಾಡದಿರಲು ಕಾರಣಗಳೇಮ? 


2019ನೀ ಸಾಲಿನ ಪ್ರಕರಣಗಳ ಕುರಿತು 
| ಆರೋಗ್ಯ ಇಲಾಖೆಯು ವರದಿಯನ್ನು 


ಬಿಡುಗಡೆ 


* ಜಿಲ್ಲಾ ಮಟ್ಟದಲ್ಲಿ ಸ್ಕ್ಯಾನಿಂಗ್‌ ಸೆಂಟರಿನ 
ವೈದ್ಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ, 
ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇತರೆ 
"ಸಿಬ್ಬಂದಿಗಳಿಗೆ ಪಿಸಿ & ಪಿ.ಎನ್‌.ಡಿಟಿ. 
ಕಾಯ್ದೆಯ ಕುರಿತು ಅರಿವು ಮೂಡಿಸುವ 
ಕಾರ್ಯಗಾರಗಳನ್ನು ನಡೆಸಲಾಗುತ್ತಿದೆ. 


* ಪಿಸಿ & ಪಿ.ಎನ್‌.ಡಿ.ಟಿ. ಕಾಯ್ದೆಯಡಿ ಬರುವ 
ಎಲ್ಲಾ ಕಾನೂನು ಬದ್ಧ ಸಮಿತಿಗಳನ್ನು 
ರಚಿಸಲಾಗಿದೆ. 


* ಜಿಲ್ಲಾ ಸಕ್ಷಮ ಪ್ರಾಧಿಕಾರಿಗಾದ ಮಾನ್ಯ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಜಿಲ್ಲಾ 
ತಪಾಸಣಾ ಮತ್ತು ಮೇಲ್ವಿಚಾರಣಾ 
ಸಮಿತಿಯು. ಸ್ವ್ಯಾನಿಂಗ್‌ ಸೆಂಟರ್‌ಗಳಿಗೆ ಪ್ರತಿ 
ಮೂರು ತಿಂಗಳಿಗೊಮ್ಮೆ ಆಕಸ್ಥಿಕ ಭೇಟಿ 
ನೀಡಿ, ತಪಾಸಣೆ ನಡೆಸುತ್ತಿರುತ್ತಾರೆ. 

* ಅನಧಿಕೃತ ಸ್ಕ್ಯಾನಿಂಗ್‌ ಸೆಂಟರ್‌ ವಿರುದ್ಧ 
ಮತ್ತು ಅಕ್ರಮ ಗರ್ಭಪಾತ. ಎಸಗುವವರ | 
ವಿರುದ್ಧ ದೂರು ನೀಡಿದವರಿಗೆ 
ರೂ.50,000/- ಬಹುಮಾನ ನೀಡುವುದಾಗಿ 
ಪತ್ರಿಕಾ ಪ್ರಕಟಣೆಗಳನ್ನು ನೀಡಲಾಗಿದೆ. 

. ಹೆಣ್ಣು ಭ್ರೂಣ ಹತ್ಯೆ ಅಥವಾ ಅನಧಿಕೃತ 
ಸ್ಕ್ಯಾನಿಂಗ್‌ ಸೆಂಟರ್‌ಗಳ ವಿರುದ್ಧ 
ಸಾರ್ವಜನಿಕರು 104 ಸಹಾಯವಾಣಿಗೆ ಕರೆ 
ಮಾಡಿ ಮಾಹಿತಿ ನೀಡಲು ಅವಕಾಶ 
ಮಾಡಿಕೊಡಲಾಗಿದೆ. 


ರಾಜ್ಯದಲ್ಲಿ ಹೇಣ್ಣು ಭ್ರೂಣ ಹುತ್ಯ ಮತ್ತು 
ಭ್ರೂಣ ಲಿಂಗ ಪತ್ತೆ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ 2015 ರಿಂದ 2018ರವರೆಗೆ 


ಯಾವುದೇ ಗರ್ಭಪಾತ ಪ್ರಕರಣಗಳು 
ದಾಖಿಲಾಗಿರುವುದಿಲ್ಲ. 

ಪಿಸಿ & ಪಿ.ಎನ್‌.ಡಿ.ಟಿ. ಕಾಯ್ದೆಯ 
ಉಲ್ಲಂಘನೆ ಮಾಡಿರುವ ಸ್ಕ್ಯಾನಿಂಗ್‌ 


ಸೆಂಟರ್‌ಗಳ ವಿರುದ್ದ ಆಯಾ ಜಿಲ್ಲೆಯಲ್ಲಿನ ಜಿಲ್ಲಾ 


|ಸಕ್ಷಮು ಪ್ರಾಧಿಕಾರಿಗಳು/ಜಿಲ್ಲಾ ಆರೋಗ್ಯ 
| ಮತು ಕುಟುಂಬ : ಕಲ್ಯಾಣಾಧಿಕಾರಿಗಳ 


ಮುಖಾಂತರ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು 


| ದಾಖಲಿಸಲಾಗಿರುತ್ತದೆ. 


ದಿದೆಯ್ಯೋ, 


ಬಂ 


¥್‌ 
| 


೬ 


| 
\ 
\ 


NITY 


( 
ಸ 
ಶ್ರೀರಾಮುಲು) 


} 
\ 


4 


ಹಿ P ೪ 
ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ': 


B 
IE; 
KC: 
¥e 
© 
ವ 
3, 
1 
We 
x 
(WM 
ek 
13 
[ 
ವಿ 
& 
“ದೆ 
KD) 


ಮಾನ್ಯ ಶ್ರೀ ಟಿ.ಎ. ಶರವಣ (ವಿಧಾನ ಸಭೆಯಿಂದ ಚುನಾಯಿತರಾದವರು), ವಿಧಾನ ಪರಿಷತ್‌ ಸದಸ್ಯರು ಇವರ 
ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ: 42, ಭ್ರೂಣ ಹತ್ಯೆಯನ್ನು ತಡೆಯುವಲ್ಲಿ ಇಲಾಖೆಯು ವಿಘಲವಾಗಿರುವ ಕುರಿತು 
ಹೂರಕ ಟಿಪಣಿ 


— 


ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಗರ್ಭಧಾರಣ ಮತ್ತು ಪ್ರಸವ ಪೂರ್ವ ಪತ್ತೆ ತಂತ್ರ ವಿಧಾನಗಳ (ಲಿಂಗ 
ಆಯ್ಕೆಯ ನಿಷೇಧ) ಅಧಿನಿಯಮ, 1994 ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಲಿಂಗಾನುಪಾತ 
ಸರಿದೊಗಿಸಲು ಈ ಕೆಳಕಾಣಿಸಿದ ಕಮಕ್ಕಗೊಳ್ಳಲಾಗಿದೆ. 


* ಕರ್ನಾಟಕ ರಾಜ್ಯದಲ್ಲಿ 0-6 ವರ್ಷದ ಮಕ್ಕಳ ಲಿಂಗಾನುಪಾತವು 2001 ರ ಜನಗಣತಿಯಲ್ಲಿ 946 
ಇದ್ದು. 2011 ರಲ್ಲಿ 948 ಕ್ಕೆ ಹೆಚ್ಚಾಗಿರುತ್ತದೆ 

* ರಾಜ್ಯದಲ್ಲಿ ಒಟ್ಟು 4847 ಸ್ಟ್ಯಾನಿಂಗ್‌ ಸೆಂಟರ್‌ಗಳು ನೊಂದಾಯಿತವಾಗಿದ್ದು, ಅವುಗಳಲ್ಲಿ 269 ಸರ್ಕಾರಿ 

ಸ್ಪಾ ನಿಂಗ್‌ ಸೆಂಟರ್‌ಗಳಿರುತ್ತವೆ. (ಡಿಸೆಂಬರ್‌ 2019 ರ ತ್ರೈಮಾಸಿಕ ವರದಿಯಂತೆ) 


ಶನಿ 


0 ಹೆಣ್ಣು ಭೂಣ ಹತ್ತೆ ಅಥವಾ ಅನಧಿಕೃತ ಸೆಂಟರ್‌ಗಳ ಎರುದ್ದ ಸಾರ್ವಜನಿಕರು ಮಾಹಿತಿ ನೀಡಲು 104 
ಪಂ ಸಂಖ್ಯೆಯಿಂದ ಅವಕಾಶ ದ ಡೂಡಲಾಗವ. ¥ 


* ಅನಧಿಕೃತ ಸ್ಕ್ಯಾನಿಂಗ್‌ ಸೆಂಟರ್‌ ವಿರುದ್ದ ಮತ್ತು ಅಕ್ರಮ ಗರ್ಭಪಾತ ಎಸೆಗುವವರ ವಿರುದ್ದ ದೂರು 
ನೀಡಿದವರಿಗೆ ರೂ.50.,000/- ಹುಮಾನ ಘೋಷಿಸಿ ಪತಿಕಾ ಪ್ರಕಟಣೆ, ಸ್ಥಳೀಯ ಪತ್ರಿ ೨ತೆಯಲ್ಲೂ 
ಕೂಡ ನೀಡಲಾಗಿದೆ. 

* 2002 ರಿಂದ ಇಲ್ಲಿಯವರೆಗೆ 82 ಪ್ರಕರಣಗಳು ನ್ಯಾಯಾಲಯದಲ್ಲಿ ಹೂಡಿದ್ದು, 41 ಪ್ರಕರಣಗಳು 
ಚಾಲ್ತಿಯಲ್ಲಿರುತ್ತವೆ. 41 ಪ್ರಕರಣಗಳಲ್ಲಿ ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ದಂಡ ವಿಧಿಸಿ, ಪ್ರಕರಣ 
ಮುಕ್ತಾಯಗೊಳಿಸಲಾಗಿದೆ. 


* ವಿಸಿಷಪಿ.ಎನ್‌.ಡಿ.ಟಿ. (Pre Conception and Pre Natal Diagnostic Techniques Act) 
ಕಾಯ್ದೆಯ ಕುರಿತು ಸA॥ ndia Radio ಖಾಸಗಿ ರೇಡಿಯೋ, ಖಾಸಗಿ ಟಿ.ವಿ. ಮಾಧ್ಯಮ ಹಾಗೂ 
ಸಿನಿಮಾ ಮಂದಿರಗಳ ಮುಖಾಂತರ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. 


*e “ಬಾಲಿಕಾ” Online submission of F-Form ತಂತ್ರಾಂಶ ಜಾರಿಯಲ್ಲಿದ್ದು, ಆನ್‌ಲಿ ರೈನ್‌ ಮುಖಾಂತರ 
ಕಡ್ಡಾಯವಾಗಿ ಎಲ್ಲಾ ಸ್ಕ್ಯಾನಿಂಗ್‌ ಸೆಂಟರ್‌ಗಳು ನೋಂದಣಿಯಾಗಿದ್ದು, ಎ -ಫಾರಂಗಳನ್ನು 
ಸಲ್ಲಿಸುತ್ತಿದ್ದಾರೆ. 

* ಪ್ರಾಸಿಕ್ಕೂಷನ್‌ ವಿಭಾಗೀಯ ಮಟ್ಟದಲ್ಲಿ ಆರು ವಿಭಾಗೀಯ ಮಟ್ಟದ ಸರ್ಕಾರಿ ಅಭಿಯೋಜಕರು ಮತ್ತು 
ಸಹಾಯಕ ಸರ್ಕಾರಿ ಅಭಿಯೊ ಅಜಕರಿಗೆ ಪಿ ನಿ.ಸಿಹಿಪಿ.ಎನ್‌.ಡಿ.ಟಿ. ಕಾಯ್ದೆಯ ಕುರಿತು ಅರಿವು ಮೂಡಿಸುವ 
ಕಾರ್ಯಗಾರ ನಡೆಸಲಾಗಿದ್ದು, ಕಲ್ಬುರ್ಗಿ ವಿಭಾಗೀಯ ಮಟ್ಟದ ಕಾರ್ಯಗಾರವನ್ನು ನಡೆಸುವ ಪ್ರಕ್ರಿಯೆ 
ಚಾಲ್ತಿಯಲ್ಲಿದೆ. 


* ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪಿ.ಸಿ೩ಪಿ.ಎನ್‌.ಡಿ.ಟಿ. ಕಾಯ್ದೆಯ ಕುರಿತು ಅರಿವು 
ಮೂಡಿಸುವ ಕಾರ್ಯಗಾರಗಳನ್ನು ನಡೆಸ ಲಾಗುತ್ತಿದೆ. 


* ಜಿಲ್ಲಾ ಮಟ್ಟದಲ್ಲಿ ಸ್ಕ್ಯಾನಿಂಗ್‌ ಸೆಂಟರಿನ ವೈದ್ಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಕಿರಿಯ ಮಹಿಳಾ 
ಆರೋಗ್ಯ ಸಹಾಯಕರಿಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇತರ 


ಸಿಬಂದಿಗಳಿಗೆ ಪಿ.ಸಿ&ಿಪಿ.ಎನ್‌.ಡಿ.ಟಿ. ಕಾಯ್ದೆಯ ಕುರಿತು ಅರಿವು ಮ ಕಾರ್ಯಗಾರವನ್ನು 
ನಡೆಸಲಾಗುತ್ತಿದೆ. 


ಜಿಲ್ಲಾ ಸಕ್ಷಮ ಪ್ರಾಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಪಾಸಣಾ 
ಮೇಲ್ವಿಚಾರಣಾ ಸಮಿತಿಯು ಸ್ಕ್ಯಾನಿಂಗ್‌ ಸೆಂಟರ್‌ಗಳಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಆಕಸ 


ಡಿ, ತಪಾಸಣೆ ನಡೆಸುತ್ತಿರುತ್ತಾರೆ. 


ಕ 


.ಸಿಹಿಪಿ.ಎನ್‌.ಡಿ.ಟಿ. ಕಾಯ್ದೆಯಡಿ ಬರುವ ಎಲ್ಲಾ ಕಾನೂನು ಬದ್ದ ಸಮಿತಿಗಳನ್ನು ರಚಿಸಲಾಗಿದೆ 


[3 


ಅನುಬಂಧ 
District Wise Sex Ratio 


SL. | Name Of the Districts H.M.I.S 
2016-17 2019-20 
SRB SRB 
(Up to Oct 


2019) 


3 


mlm RN 
Mn] A 


\O 


61 


3 


Kalaburagi 


[eo 
00 
\O 


7 |Bangalore Rural 


apura 948 
avi 927 
927 

919 

939 

i 946 

951 

939 

933 

i 965 
94] 

940 

929 

913 

iri 935 
942 

943 
958 

1 940 


\O 
A 
ಟು 


\O 
K 
[0 


958 
9೨7 
919 


[em] 
CQ 
ಮು 
[ek 
[ 
Us) 


\O 

hh 

[>] 
\O 
Nn 
dh 
\O 
> 

f 

\O 
[SN 
Ww 


A 
ಎ 
ಡೆ 
5 
5 
EE 
Kx WW] ೬ 
[eN wm] 00 
\O 
KM 
[on 


\O 

‘Nn 

[ee 
Ne 
‘Nn 
[uN 
\O 

H 

tn 
\O 
WW 
\D 
pe 
0 


1 [Dakshina Kannada 
12 |Chitradurga 


No) 

MN 

0೦ 
\O 
ಟು 
೦೦ 
\D 
Un 

s 

\O 
[Sn 
[eo] 


a 
a 
a 


Ne) 
I) 
[aw] 
\O 
[0] 
[oo] 


4 928 939 926 908 853 
5 932 957 925 954 957 
949 959 954 971 970 


\O 
MN 
[9] 


3 


5 
7 
929 945 976 942 


23 [Shivamogga 1005 964 959 948 937 
Ballary 9 944 
oa 


Ie 


\O 
RN 
K 
\O 
Ne) 
[ವ 


6 
7 
8 


\O 
hh 
FE 


1027 


\O 
ಟು 
[es] 


\O 
Nn 
[eo] 


Ne, 
~ 
ಟು 
Ne) 
UMN 
ಟು 


~ 
KO 
pe 
೦ 


1 
2 
ಈ 
24 
25 
26 


೫ರ 
5) 
ಲು 

5 

ಲು 

93 

} 

0} vo 
Wn] GL 
3 
Ne 
00 | tn 
o | xo 
KU 
BE 
New Wo 
ye WN 
Sl|Nಬ 


\O 
Mh 
dh 
\O 
[on 
' 
\O 
dh 
\O 


\O 


961 
952 
973 
944 
915 
976 


ಬು 


BEBEE 
20 

e 

= 

p- 

ನ 

(Ue) 

fas] 

ಈ 

d 


973 
950) 


\O 
ಟು 
{MN 


948 


947 


